ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


1226 
ಬ ಶ್ರೀ ಅರವಿಂದ ಕುಮಾರ್‌ ಅರಳಿ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
x 22-09-2021 


ಉತ್ತರಿಸುವ ಸಚಿವರು ಬ ಕಂದಾಯ ಸಚಿವರು 
ಕಸ ಪ್‌ ತತ್ತರ 
ಅ) ಔರಾದ ತಾಲ್ಲೂಕಿನ ಅನೇಕ ಗ್ರಾಮಗಳಲ್ಲಿ 
ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿ -ಬಂದಿದೆ- 
ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 
ಆ)1 ಬಂದಿದ್ದಲ್ಲಿ, ತಾಲ್ಲೂಕಿನ ಯಾವ ಯಾವ 
ಗಾಮದಲಿ ಸಶಾನ ಭೂಮಿ ಇರುವುದಿಲ್ಲ; ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
[ ಣಾ [3 ನ್‌ 
(ವಿವರ ನೀಡುವುದು) 
$7 [ಎಷ್ಟು ಗ್ರಾಮಗಳಿಗೆ ಸ್ಮಶಾನ ಭೂಮಿ ಸ್ಮಶಾನ ಭೂಮಿ ಇಲ್ಲದಿರುವ ಗ್ರಾಮಗಳಲ್ಲಿ ಸರ್ಕಾರಿ 
ಇಲ್ಲದಿರುವ ವಿಷಯ ಸರ್ಕಾರದ ಗಮನಕ್ಕೆ | ಜಮೀನು ಲಭ್ಯವಿದ್ದಲ್ಲಿ ರುದ್ರಭೂಮಿಗೆ ಸರ್ಕಾರಿ ಜಮೀನು 
ಬಂದಿದ್ದರೂ ಕೂಡ ಇಲ್ಲಿಯವರೆಗೆ ಸ್ಮಶಾನ ಕಾಯ್ದಿರಿಸಲಾಗುವುದು. ಸರ್ಕಾರಿ ಜಮೀನು ಲಭ್ಯವಿಲ್ಲದ್ದಿದ್ದ 
ಭೂಮಿ ನೀಡದಿರಲು ಕಾರಣವೇನು: ಪ್ರಕರಣಗಳಲ್ಲಿ ಅಗತ್ಯವಾದ ಖಾಸಗಿ ಜಮೀನನ್ನು 
ಈ ಭೂಮಾಲೀಕರಿಂದ ನೇರವಾಗಿ ಖರೀದಿಸಲು ಜಮೀನಿನ 


ಸರ್ಕಾರವು ಸ್ಥಶಾನ ಭೂಮಿ ಇಲ್ಲದ 
ಗ್ರಾಮಗಳಿಗೆ ಯಾವ ಕಾಲಮಿತಿಯೊಳಗೆ 
ಸ್ಮಶಾನ ಭೂಮಿ ಒದಗಿಸಲಾಗುವುದು? 
(ವಿವರ ನೀಡುವುದು) 


ಮಾರ್ಗಸೂಚಿ ಬೆಲೆಯ 3 ಪಟ್ಟು ಹೆಚ್ಚು ಬೆಲೆಯನ್ನು 
ನಿಗದಿಪಡಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ 
ಪ್ರತ್ಯಾಯೋಜಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 6 
ಭೂಸ್ಥಾವ್ಯಾ 2011, ದಿನಾಂಕ:06.06.2012ರಲ್ಲಿ ಅವಕಾಶ 
ಕಲ್ಪಿಸಲಾಗಿದೆ. 


ಸರ್ಕಾರಿ ಜಮೀನು ಲಭ್ಯವಿಲ್ಲದ ಗ್ರಾಮಗಳಿಗೆ 
ಅಗತ್ಯವಾದ ಭೂಮಿಯನ್ನು ಖಾಸಗಿ ಭೂ ಮಾಲೀಕರಿಂದ 
ನೇರವಾಗಿ ಖರೀದಿಸಲು ಹಾಗೂ ಅವುಗಳನ್ನು 
ಅಭಿವೃದ್ಧಿಪಡಿಸಲು 2019-20, 2020-21, 2021-22ನೇ 
ಸಾಲಿನಲ್ಲಿ ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು ರೂ. 
84,16,614-00(ಎಂಬತ್ತನಾಲ್ಕು ಲಕ್ಷದ ಹದಿನಾರು 
ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ)ಗಳ 
ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. 


ಬೀದರ್‌ ಜಿಲ್ಲೆಯಲ್ಲಿ ಸ್ಮಶಾನ ಭೂಮಿ ಲಭ್ಯವಿಲ್ಲದ 
ಗ್ರಾಮಗಳಲ್ಲಿ ಸರ್ಕಾರವು ಬಿಡುಗಡೆಗೊಳಿಸಿರುವ 
ಅನುದಾನದಿಂದ ಖಾಸಗಿ ಜಮೀನುಗಳನ್ನು ಖರೀದಿಸಿ 
ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತದೆ. 


ಸಂಖ್ಯೆ:ಕಂಇ 28 ಎಲ್‌ಜಿಐ 2021 


b 
po 


ಕಂದಾಯ ಸಚಿವರು 


- ದಿಸಿಬಂಗೆ 


ಅನುಬಲಧ "ಅ" 
ಬೀದರ ಜಲೆ.ಯ ಔರಾದ(ಬಿ) ತಾಲ್ಲೂಕಿನಲ್ಲಿ ಸ್ಮಶಾನ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಸರ್ಕಾರಿ ಜಮೀನು 
ಲಭ್ಯವಿಲದ ಗ್ರಾಮಗಳಲ್ಲಿ ಖಾಸಗಿ ಭೂ ಮಾಲೀಕರಿಂದ ಅಗತ್ಯ ಜಮೀನನ್ನು ಖರೀದಿಸಿ ಸ್ಮಶಾನ ಭೂಮಿಗಾಗಿ 
& ಕಾಯ್ದಿರಿಸಲಾದ/ಕಾಯ್ಕಿರಿಸಬೇಕಾದ ಗ್ರಾಮಗಳ ವಿವರ 
7 ಮೀನು 
ಕ್ರ ಪಟ್ಟಾ/ ಸ 
ಜಿಲ್ಲೆ ಹಾಲ್ಲೂಕು ಗ್ರಾಮ ಐರೀದಿಯ ಕಾಯ್ದಿರಿಸಿರುವ ವಿವರ 
ಸಂ L ಸರ್ಕಾರಿ 4; 
je R! ವಿಸೀರ್ಣ 
1 ಬೀದರ | ಔರಾದ(ಬಿ | ಚಿಮ್ಮೆಗಾಲವ ಪಟ್ಮಾ 00 ಎಕರೆ 02 ಗುಂಟೆ |] ಜಮೀನು ಖರೀದಿಸಿ ಕಾಯ್ಕಿರಿಸಲಾಗಿದೆ. 
[es 
2 | ಬೀದರ | ಔರಾದಣಬಿ) | ಹಸಿಕೇರಾ (ಕೆ) ಪಟ್ಕಾ 01 ಎಕರೆ ೦0 ಗುಂಟಿ | ಜಮೀನು ಖರೀದಿಸಿ ಕಾಯ್ಕಿದಿಸಬಾಗಿದೆ 
3 | ಬೀದರ | ಔರಾದಟಬಿ) |ಗಣೇಶಪೂರ (ಎ ಪಟ್ಕಾ 01 ಎಕರೆ 00 ಗುಂಟೆ | ಜಮೀನು ಖರೀದಿಸಿ ಕಾಯ್ದಿರಿಸಲಾಗಿದೆ. 
4 ಬೀದರ ಔರಲಾದಃಬಿ) | ಸಂತಪೂಲ [ ಪಟ್ಟಾ 01 ಎಕರೆ ೦ ಗುಂಟೆ | ಜಮೀನು ಖರೀದಿಸಿ ಕಾಯ್ಕಿರಿಸಲಾಗಿಬೆ. 
4 ಸರ್ಕಾರದಿಂದ ಅಸುದಾನ ಸೀಕೃತವಾದ 
5 | ಬೀದರ | ಮಮದಾಪುರ ಪಟ್ಕಾ | 90 ಎಕರೆ 30 [ನಂತರ ಖರೀದಿಸಲಾಗುವುದು 
2 ಸರ್ಕಾರದಿಂದ ಅನುದಾನ ಸ್ನೀಕೃತವಾದ 
I 6 ಬೀದರ | ಔರಾದ(ಬಿ) |ಆಲೂರ (ಬಿ) [ ಪಟ್ಕಾ 00 ಎಕರೆ20 ; ನಂತರ ಖರೀದಿಸಲಾಗುವುದು 
1 ] 
೫ ಎಕರೆ 0೦ ಗುಂಟಿ | ಸರ್ಕಾರದಿಂದ ಅಸುದಾನ ಸೀಕೃತವಾದ 
7 | ಬೀದರ | ಔರಾದಬಿ) [eee ಪಟ್ಟಾ |; (ಪೆ.ಜಾ/ಪಂ) ನಂತರ ಖರೀದಿಸಲಾಗುವುದು 
| | 
R ಬ ಸರ್ಕಾರದಿಂದ ಅನುದಾನ ಸ್ಟೀಕೃತವಾದ 
8 | ಬೀದರ | ಔರಾದ(ಬಿ? [ನಿಡೋದಾ ಪಟ್ಕಾ 00 ಎಕರೆ 25 ಗುಂಟೆ ನಂತರ ಖರೀದಿಸಲಾಗುವುದು | 
] A ಸರ್ಕಾರದಿಂದ ಅನುಬಾನ ಸ್ಟೀಕೃತವಾದ 
9 | ಬೀದರ | ಪರಾದಃ(ಬಿ) |ಅಲ್ಲಾಪೂರ ಪಟ್ಕಾ E ಎಕರೆ29 ಗುಂಟೆ ನಂತರ ಖರೀದಿಸಲಾಗುವುದು 
x — | 
§ ಸರ್ಕಾರದಿಂದ ಅನುದಾನ ಸ್ಮೀಕೃತವಾದ 
10 ಮಮದಾಪುರ ಪಟ್ಗ್ಕಾ 00 ಎಕರೆ 30 ಗುಂಟಿ ನ೦ತರ ಬುರೀದಿಸಲಾಗುವುದು 


ಬೀದರ | ಔರಾದಃಬಿ) | 


I ಪ್ರ 


Page 10f2 


